ಎಸ್‌. ಕೆ. ಕೊಪ್ಪಾ 


ಅಗ್ರಹಾರ-ಭತ್ತಗ್ರಾಮ : ಒಂದು ದಪೃಣಿ 


ಮಧ್ಯಕಾಲೀನ ಕರ್ನಾಟಕ ಇತಿಹಾಸದಲ್ಲಿ ಪ್ರತಿ 
ಹ್ನಿತವಾದ ಅಗ್ರಹಾರಗಳು ಸವಕಾಜ ವ್ಯವಸ್ಥೆ ಮತ್ತು 
ಅರ್ಥವ್ಯವಸ್ಥೆ ಗಳ ಮೇಲೆ ಗಮನಾರ್ಹವಾದ ಪರಿಣಾವಂ 
ಬೀರಿವೆ. ಧರ್ಮ-_ಕಲೆ- ಸಾಹಿತ್ಯಗಳಲ್ಲಿ ಪಾರಂಗತರಾದ 
ವಿದ್ವಾಂಸರಿಗೆ ಗ್ರಾಮವನ್ನು ದಾನವಾಗಿ ಕೊಡುವ 
ಒಂದು ಪರಂಪರೆ ನಮ್ಮಾಲ್ಲಿ ಬೆಳೆದಿದೆ. ಬ್ರಾಹ್ಮಣರಿಗೆ 
ಗ್ರಾವಂವನ್ನು ದಾನಕೊಡುವ ಮಲಕ ಪುಣ್ಯಸಂಪಾದಿ 
ಸುವ ಒಂದಂ ಸ್ಥಳವನ್ನು ದಾಳಿ, ತೆರಿಗೆ ಇತ್ಯಾದಿ ಹಿಂಸೆ 
ಗಳಿಲ್ಲದೆ ನೆಲೆಗೊಳಿಸಂವ ಇನ್ನೊಂದು ಪರಂಪರೆ ನಮ್ಮಲ್ಲಿ 
ಬೆಳೆದುಬಂದಿದೆ... ಈ ಇನ್ನೊಂದಂ ಪರಂಪರೆಯ 
ಗ್ರಾವಂಗಳಿಗೆ ಅಗ್ರಹಾರ ಎನ್ನುತ್ತಿದ್ದರೆಂದು ಈವರೆಗೆ 
ಭಾವಿಸಲಾಗಿದೆ. ಇದೇ ರೀತಿ ಶಾಸನದಲ್ಲಿ ಬಳಕೆಯಾದ 
ಇನೆಣ್ನಾಂದಂ ಪದ ಭತ್ತಗ್ರಾಮ. 


ಜೈನನಾದ ಕವಿ ಪಂಪನಿಗೆ ಬೋಧನ ಚಾಲಂಕ್ಕ 
ಇಮ್ಮಡಿ ಅರಿಕೇಸರಿ ಅಗ್ರಹಾರ ಧರ್ವಪುರವನ್ನು ಬಿಟ್ಟು 
ಕೆಇಟ್ಟುದಾಗಿ ಪಂಪಭಾರತ! ಮತ್ತು ಕುರಿಕ್ಕಾಲ ಶಾಸನ? 


ಹೇಳುತ್ತವೆ. ಕವಿ ರನ್ನ ತನ್ನ ಅಜಿತತೀರ್ಥಂಕರಪುರಾಣ 
ದಲ್ಲಿ ಕಲ್ಕಾಣಚಾಲುಕ್ಕ ಚಕ್ರವರ್ತಿ ತೈಲಪನಿಂದ "ಭತ್ತ 
ಗಾವೆ' ಪಡೆದಂದಾಗಿ ಹೇಳಿಕೊಂಡಿದ್ದಾನೆ. ಈ ಎರಡೂ 
ಸಂಗತಿಯನ್ನು ಕುರಿತು ಪ್ರಥಮ ಬಾರಿ ಚರ್ಚೆಗೆ ಎತ್ತಿ 
ಕೊಂಡ ಡಾ| ಎಂ. ಎಂ. ಕಲಬುರ್ಗಿಯವರಂ ಭತ್ತಗಾವೆ 
ಎನ್ನುವುದು ಅಗ್ರಹಾರದಂಥ ಪಾರಿಭಾಷಿಕ ಪದ ಎಂದಿ 
ದ್ದಾರೆ.4 ಇನ್ನೂ ವಂಂಂದಂವರೆದ ಅವರು, ಬ್ರಾ ್ರಿಹ್ಮಣರ 
ಉಪಭೋಗಕ್ಕೆ ಕೊಟ್ಟ ಗ್ರಾವಂ "ಅಗ್ರಹಾರ”,ಕುಲಭೇದ 
ವಿಲ್ಲದೆ ಯಾರೊಬ್ಬರ ಉಪಭೋಗಕ್ಕೆ ಕೊಟ್ಟ ಗ್ರಾಮ 
“ಭತ್ತಗಾವೆ' ಎನ್ನುತ್ತಾರೆ. 


ಶಾಸನಗಳಲ್ಲಿನ "ಭತ್ತಗ್ರಾಮ' ಉಲ್ಲೇಖಗಳನ್ನು 
ಗಮನಿಸಿದ ಡಾ| ಪಿ.ಬಿ. ದೇಸಾಯಿಂ ಅವರು, ಸಂಸ್ಕೃತದ 
“ಭಜ್‌’(to obtain as one’s ‘share enjoy, to 
೩1101) ಧಾತುವಿನ ಭೂತನ್ಮೂನ ರೂಪವಾದ “ಭಕ್ತ 
ಎಂಬುದು ಮುಂದೆ “ಭತ್ತ? ಎಂದಾಗುತ್ತಿದ್ದು, ಭತ್ತ 
ಗ್ರಾಮವೆಂದರೆ ಸ ಸ್ವಂತ ಉಪಭೋಗಕ್ಕೆ ಪಡೆದ ಗ್ರಾಮ, 


1 ಕೆ. ವಿ. ಪುಟ್ಟಪ್ಪ (ಪ್ರ, ಸಂ.) : ಪಂಪಭಾರತಂ, ಭಾಗ ೨, ಅ, ೧೪, ಪು. ೫೬-೫೭ 
2 ಆರ್‌.ಸಿ. ಹಿರೇಮಠ, ಎಂ. ಎಂ. ಕಲಬುರ್ಗಿ (ಸಂ.) : ಶಾಸನಸಂಪದ, ಪು, ೨೨ 
3 


ಮದನಾವತಾರಮಂ ಕನ 

ಕದಂಡ ಚಾವ:ರಮನುನ್ಮದೇಭಮನುತ್ತೂಂ 
ಗದ ಭತ್ತಗಾವೆಯಂ ಪಡೆ 

ದುದಾತ್ತ ಕವಿತಿಲಕನೆನಿಸಿದಂ ಕವಿರತ್ನಂ ॥ 


-ಎಚ್‌. ದೇವೀರಪ್ಪ, ದೇ. ಜವರೇಗೌಡ (ಸಂ,) : ಅಜಿತತೀರ್ಥಂಕರಪುರಾಣತಿಲಕಂ, ಆ.೧೨, ಪ್ರ. ೫೧ 
4 “ಪಂಪನ ಅಗ್ರಹಾರ ರನ್ನನ ಭತ್ತಗಾವೆ', ಶಾಸನವ್ಯಾಸಂಗ ೨, ಪು. ೪೪ ೫4 


ಇತಿಹಾಸ ದರ್ಶನ 


| 


ಅಂದರೆ ಈಗಿನ ಅರ್ಥದಲ್ಲಿ ಇನಾವರಿಂ ಅಥವಾ ಜಹಗೀರು 
ಗ್ರಾಮ ಎಂದಿದ್ದಾರೆ.5 ಈ ಶಾಸನೋಕ್ತ ಭತ್ತಗ್ರಾಮ 
ಮತ್ತು ರನ್ನನ ಅಜಿತತೀರ್ಥಂಕರಪುರಾಣೋಕ್ತ ಭತ್ತ 
ಗಾವೆ ಸಮಾನಾರ್ಥಕ ಪದಗಳೆಂಬುದನ್ನಿ ಡಾ| 
ಕಲಬುರ್ಗಿಯವರು ಸರಿಯರಾಗಿ ಗುರುತಿಸಿದ್ದಾರೆ.* 


ಆದರೆ ಉತ್ತರಕರ್ನಾ ಟಕಕ್ಕೆ ವಕಾತ್ರ ವಿಶಿಷ್ಟವೆನ್ನ್ನ 

ವಂತೆ ಇಲ್ಲಿಯ ಶಾಸನಗಳಲ್ಲಿ ವಿಶೇಷವಾಗಿ ಬಳಕೆಗೊಂಡಿ 
"ವ ಭತ್ತಗ್ರಾವುದ ಉಲ್ಲೇಖಗಳನ್ನು ಗಮನಿಸಿದರೆ, 
ಅದಂ ಅಗ್ರಹಾರದ ಪಯರ್ಶಾಯ ನಾವಂವಾಗಿ ಕಾಣಿಸಿ 
ಕೊಂಡಿರುವುದು ಸ್ಪಷ್ಟವಾಗುತ್ತಿದೆ. ಕಲ್ಮಾಣಚಾಲುಕ್ಕ 
ವಂಟರನೆಯ ಸೋಮೇಶ್ವರನ ಕಾಲದ ನರಗುಂದ 
ಶಾಸನವು ಬೆಳ್ವಲದ “ಭತ್ತಗಾವೆ ಪದಿನೆಂಟರೊಳಂ ಪರಿ 
ಪೂರ್ಣ್ಣ ಲಕ್ಷ್ಮಿಯಂ ಧರಿಸಿದಗ್ರಹಾರಮೆಸೆಗುಂ ನರ 
ಗುಂಂದ”? ಎಂದರೆ, ಕಲ್ಕಾಣಚಾಲುಕ್ಕ ಇಮ್ಮಡಿ ಜಗದೇಕ 
ಮಲ್ಲನ ಕಾಲದಲ್ಲಿ ಹಂಟ್ವಿದ ಇದೇ ಗ್ರಾಮದ 
ಮತ್ತೊಂದು ಶಾಸನವು “ಬಿತ್ತರದಿಂದ ಬೆಳ್ವಲ ನಾಡೊ 
ಳೊಪ್ಪಂಬಡೆದು ಪದಿನೆಂಟಗ್ರಹಾರಂ ತದಬ್ಯನ್ತರದೊಳ್‌ 
ಲಕ್ಷ್ಮೀವಿಹಾರಂ ನೆಗದೂದು ನರುಗುನ್ಹಾಭಿದಾನಾಗ ಸ 
ಹಾರಂ”* ಎಂದಿದೆ. ಇಲ್ಲಿ ಒಂದಂ ಶಾಸನವು ಹದಿನೆಂಟು 
ಭತ್ತಗ್ರಾಮಗಳಿಂದು ಕರೆದುದನ್ನೇ ಇನ್ನೊಂದು ಶಾಸನವು 
ಹದಿನೆಂಟು. ಅಗ್ರಹಾರಗಳೆಂದು ಕರೆದಿದೆ, ಇದಕ್ಕೆ 
ಪೂರಕವಾಗಿ ತರ್ದವಾಡಿನಾಡಿನ ಕನ್ನೊಳ್ಳಿ ಗ್ರಾಮ 
ವನ್ನು ಅಲ್ಲಿನ ಶಾಸನಗಳಂ ಭತ್ತಗ್ರಾವಂಂ ಕಂನ್ನವಳ್ಳಿ,9 


ಅಗ್ರಹಾರಂ ಕರ್ಣವಳ್ಳಿ1 ಎಂದು ಕರೆದಿರುವುದನ್ನೂ 
ಅದೇ ನಾಡಿನ ಹೊನವಾಡ ಗ್ರಾಮವನ್ನು ಭತ್ತಗ್ರಾಮ 
ಹೊಂನವಾಡಿ!! ಅಗ್ರಹಾರ, ಪೊನ್ನವಾಡ!2 ಎಂದಿರುವು 
ದನ್ನೂ ಗಮನಿಸಬಹುದು. ಹಾಗಾದರೆ ಭತ್ತಗ್ರಾಮ 
ವನ್ನು ಕುರಿತು ಡಾ॥ ಕಲಬುರ್ಗಿಯವರು ಹೇಳುವ 
“ಕುಲಭೇದವಿಲ್ಲದೆ ಯಾರೊಬ್ಬರ ಉಪಭೋಗಕ್ಕೆ 
ಕೊಟ್ಟ ಗ್ರಾಮ” ಎಂಬ ವರಾತು ಮತ್ತು ಡಾ॥ದೇಸಾಯಿ 
ಯವರು ಹೇಳುವ “ವ್ಯಕ್ತಿಯೊಬ್ಬ ಸ್ವಂತ ಉಪ 
ಭೋಗಕ್ಕೆ ಪಡೆದ ಇನಾವರ : ಜಹಗೀರು ಗ್ರಾಮ” 
ಎನ್ನುವ ಅರ್ಥವನ್ನು ಕೈಬಿಟ್ಟು ಅದು ಬ್ರಾಹ್ಮಣರ 
ಉಪಭೋಗಕ್ಕೆ ಕೊಟ್ಟೆರುವ ಊರು, ಅಗ್ರಹಾರಕ್ಕಿರುವ 
ಇನ್ನೊಂದು ಹೆಸರೆಂದು ಹೇಳಬೇಕಾಗುತ್ತದೆ. 


ಈಚೆಗೆ ಅಗ್ರಹಾರಗಳ ಉದ್ದೇಶ ಹಾಗೂ ಪಾತ್ರದ 
ಬಗ್ಗೆ ಬಹುವಿಧವಾದ ಚರ್ಚೆ ನಡೆಯುತ್ತಿದೆ. ಮಧ್ಯ 
ಕಾಲೀನ ಕೃಷಿಕ ಸವರಾಜದಲ್ಲಿ, ಆರ್ಥಿಕ ರಚನೆಯಲ್ಲಿ 
ಅಗ್ರಹಾರಗಳು ವಹಿಸಿದ ಪಾತ್ರವೇನು ? ಎಂಬ ಪ್ರಶ್ನೆ 
ಈಗ ವರುಖ್ಯವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಾಸ 
ನೋಕ್ತ ವಿಷಯಗಳ ವಿವರವಾದ ಪರಿಶೀಲನೆ ಅಗತ್ಯ 
ವಾಗಿದೆ. ಹಾಗೆಯೇ ಅಗ್ರಹಾರಗಳ ಅರ್ಥವನ್ನು ಅವು 
ಶಿಕ್ಷಣ ಸಂಸ್ಥೆಗಳೆಂಬುದಕ್ಕಷ್ಟೇ ಸೀಮಿತಗೊಳಿಸದೆ 
ವ್ಯಾಪಕ ಅರ್ಥದಲ್ಲಿ ನಿರ್ವಚಿಸುವ ಹೊಸ ದೃಷ್ಟಿ ಕೂಡ 
ಅಗತ್ಯವಾಗಿದೆ. 


‘“Epigraphical Discoveries’, 07145. Vol. XLIX, No: 2, 1959 


5 
6 ಶಾಸನ ವ್ಯಾಸಂಗ ೨, ಪು. ೪೪ 

7 ಸೌ.ಇ.ಇ. 7೫111, ೧೪೧, ಕ್ರಿ.ಶ. ೧೧೩೮ 
8 ಅದೇ, ೧೫೦, ಕ್ರಿ. ಶ. ೧೧೪೭ 

9 


ಅದೇ, ೫೫, ೧೪೦ (ಸಿಂದಗಿ ತಾಲೂಕು), ಕ್ರಿ.ಶ. ೧೧೬೪ 
10 ಅದೇ, ೩೯ಮತ್ತು ೬೧ ದೇವೂರ (ಸಿಂದಗಿ ತಾಲೂಕು), ಕ್ರಿ.ಶ. ೧೦೬೪ ಮತ್ತು ೧೦೯೪ 


11 ಅದೇ, ೫೭1-1, ೮೩ ಬಾಗೇವಾಡಿ, ಕ್ರಿ. ಶ. ೧೦೫೪ 


12 ಇಂ. ಆಂ, ೫೭12೮, ಪು. ೨೭೨ (ಎಜಾಪೂರ. ತಾಲೂಕು), ಕ್ರಿಶ. ೧೦೫೪ 


ಇತಿಹಾಸ ದರ್ಶನ 


C೦೭ 


